


ಗೋಪು ರದ ಓರಿಮೆ 


ಲೇಖಕಿ 
ಶ್ರೀ ದೇವಿ, ಯಾವವಾದ್ರಿ 
C/o ಎಂ. ಆರ್‌. ತಿರುನಾರಾಯಣನ್‌ 
3018, ನೂರಡಿ ರಸ್ತೆ, ನೆಹರು ನಗರ, ಮಂಡ್ಯ 


ಮಂಡ್ಯದ ಶ್ರೀ ಲಕ್ಷ್ಮಿಜನಾರ್ಥನಸ್ವಾವಿ:ಿ ದೇವಾಲಯ ಗೋಪುರ 
ಉದ್ದ್ರಾಟಿನಾ ಮಹೋತ್ಸನ 
ತ। 3-7-77 


ದ್ವಿತೀಯ ಮುದ್ರಣ ; ಆಗಸ್ಟ್‌ 1977 


ಪ್ರಕಟಿತ. 
ಮಂಡಯಂ ನಲ್ಲಾನ್‌ ಚಕ್ರವರ್ತಿ ನರಸಿಂಹಾಚಾರ್‌, ಎಂ. ಎ., 


ಪೈಂಗಳನಾಮ ಸಂವತ್ಸರ ಬೆಲೆ 
ಅಧಿಕ ಆಷಾಡ ಕೃಷ್ಣ 30 ಪೈಸೆ 


!ಪ೨್ರ॥ 


ಶ್ರೀಮತೆ ರಾಮಾನುಜಾಯ ನಮಃ 


ಶ್ರೀರಂಗ ಮಂಗಳ ಮಣಿಂ ಕರುಣಾನಿವಾಸಂ 
ಶ್ರೀವೆ ಅಸಾ ಶಿಖರಾಲಯ ಕಾಳಮೇಘಂ ! 
ಶ್ರೀಹ ಸ್ತಿ ಶೈಲ ಶಿಖರೋಜ್ವಲ ಪಾರಿಜಾತಂ 


ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ ll 


ನಾಡಿಗೆ. ದೇವಾಲಯಗಳು ಅತಿ ಮುಖ್ಯ. ಯಾವ ಊರಿನಲ್ಲಿ 
ಭಗವಸ್ತಂದಿರಗಳಿಲ್ಲವೋ ಆ ೮ ಬರಿನಲ್ಲಿ ವಾಸಿಸಬಾರದೆಂದು ಹಿರಿಯರ ಆಜ್ಞೆ. 

ಈ ಭ ಗವನ್ಮಂದಿರ ಆ ಅಧವಾ ದೇವ ಎಲಯಗಲಲ್ಲಿ ಆರಾಧಿಸುವ ಮೂರ್ತಿಯನ್ನು 

“ಅರ್ಚಾವಿಗ್ರಹ” ಅಧವಾ “ಅರ್ಚಾವತಾರ” ಎನ್ನು ತ್ತಾರೆ, ಸನಾತನ ಆಗಮ 


ಗಳ ಹ ವೈಷ್ಣವ ದೇವಾಲಯಗಳಲ್ಲಿ “ಪಾಂಚ ಕರಾತ್ರ ” ಮತ್ತು “ವೈಖಾ 
ನಸ” ಆಗಮದ ಪ್ರಕಾರ ಆರಾಧನೆ ನಡೆಯುತ್ತದೆ. ಒಂದು ಗ್ರಾಮವು, 
ನಗರವಾಗಿ ಅಭಿವೃ ದ್ಧಿ ಹೊಂದಲು, ಒಂದು ಚಿಕ್ಕ ದೇವಾಲಯವು ವಿಸ್ತೃತ 
ವಾಗಲು, ದಿನೇ-ದಿನೇ ಆ ಊರೂ, ದೇವಾಲಯ ವೂ, ನಗರ ನಮಲ 
ಸಂತುಷ ತ್ರರಾಗಿರುವುದಕ್ಕೆ ಕಾರಣ ಆಗವಶಾಸ್ತ್ರದಲ್ಲಿ ಈ ರೀತಿ ಹೇಳಿದೆ-ಆಗಮ 
ಶಾಸ್ತ್ರದ ಪ್ರಕಾರ ದೇವಾಲಯವನ್ನು Sed ಬಿಂಬ ಪ್ರತಿಷ್ಠೆ, 
ಅರ್ಚನೆ- ಆರಾಧನಾದಿಗಳಲ್ಲಿ ಮಂತ್ರ ಲೋಪವಿಲ್ಲದೆ, ಶ್ರದ್ಧಾ ವಂತರಾದ 
ಕಾರ್ಯಕರ್ತರು, ಕೈಂಕರ್ಯ ತತ್ಪರರು, ನಿತ್ಯೋತ್ಸವ, ಪಕ್ಷೋತ್ಸವ, 
ಮಾಸೋತ್ಸವ, ಸಂವತ್ಸರೋತ್ಸವ ಮತ್ತು ಬ್ರಹ್ಮೋತ್ಸವವನ್ನು, ದೀಪ- 
ಧೂಪ, ವುಷ್ಟ ನೈವೇದ್ಯ, ಬಲಿ ಮುಂತಾದ ಕ್ರಿಯಾಕಲಾವವನ್ನು ಯಧಾ 
ಕಾಲದಲ್ಲಿ ಸಾಂಗೋಪಾಂಗವಾಗಿ ನಡೆಸಿದರೆ ಆ ಊರು ವಿಸ್ತೃತಗೊಂಡು 
ವಿದ್ಯೆ, ವ್ಯಾಪಾರ, ಕೃಷಿ, ಉತ್ತಮಗೊಳ್ಳುತ್ತದೆ. ನಮ್ಮ ತಂದೆ, ತಾತನವರ 
ಕಾಲದಲ್ಲಿ ಈ ಊರು ಒಂದು ಚಿಕ್ಕ ಗ್ರಾಮವಾಗಿದ್ದಿ ತು. ಕೃಷಿ, ಸಾಧಾರಣ 
ಮಟ್ಟದಲ್ಲಿತ್ತು. ವಾಪ್ಯಾರ ವಾರಕ್ಕೆ ಒಂದುದಿನದ ಸಂತೆಯಮಾರಾಟ ಮಾತ್ರ 
ವಿದ್ಯಾಭ್ಯಾಸಕ್ಕೆ ಪರಊರಿಗೆ ಹೋಗಬೇಕಾಗಿತ್ತು. ಈಗ ಮಂಡ್ಯನಗರ ಅತ್ಯಂತ 

ಸ್ಟೃತವಾಗಿ ವಿದ್ಯೆ, ವಾಪಾರ ಮತ್ತು ಕೃಷಿಯಲ್ಲಿ ಬಹಳ ಮುಂದು ವರೆದಿದೆ 
ಅದನ ಮುಖ ಕಾರಣ ಶ್ರಿ ಶ್ರೀ ಲಕ್ಷೀ ಜನಾರ್ಧನಸ್ವಾ ಮಿಯ ವರಮಕೃಪೆಯೇ 


ಕೆ 


2 


ಆಗಿರುತ್ತದೆ. ಶ್ರೀ॥ ಉ. ವೇ. ಅ. ನ, ಶ್ರೀನಿವಾಸಯ್ಯಂಗಾರ್ಯರು ತಮ 
“ದ್ರಾವಿಡ ವೇದ ಸಾರಾರ್ಧ” ಎಂಬ ಗ್ರಂಧದಲ್ಲಿ “ದೇವಾಲಯ ಊರಿನ 
ಹೃದಯ ಧರ್ಮ ಮತ್ತು ಮಂಗಳ ನಿಧಿ” ಎಂದಿರುತ್ತಾರೆ. 

ಈ ಊರಿನ ದೆ*ವನ್ನಾ ನದಲ್ಲಿ ವೈಖಾನಸ ಆಸಮದ ಪ್ರಕಾರ 
a ಪೂಜಾವಿಧಿಗಳು ನಡೆಯ ತ್ತಿದೆ. ವೈಖುನಸ ಪಂಧೀಯರ 
ವೃಷ್ಟ ಷ ವರಲ್ಲಿ ಬಹು ಮುಖ್ಯ ಸ್ವಾನವನ್ನು ವಡೆದಿರುತ್ತಾರೆ. ವ್ಯ ಉಾವವು 
ಆಗಮದ ಮೂಲವು ವಿಖನಸಯಷಿ ಅಧವ ಚತುರ್ಮುಖ ಬ್ರಹ್ಮನಿಂದ 
ಶಿಷ್ಯ ರಾದ “ಅತ್ರಿ' “ಮರೀಜಿ', 'ಕಾಶ್ಯಪ' ಮತ್ತು `ಭೃಗು' pS 
ಕ ಪೃಕಾಶಿಸಲ ಟ್ಟ ಶಾಸ್ತ್ರವಾಗಿದೆ. ಈ ಶಾಸ್ತ್ರವನ 


ಸ 


ನಾಕಾತ್‌ ಭಗವಂತನಾದ” ಮಹಾವಿಷ್ಣು ವು ಬ್ರಹ್ಮನಿಗೆ ನೈಮಿಶಾರಣ್ಮದಲಿ 
ವ್ಲೈಖಾನಸಯು೩ ರೂಪದಿಂದ ಉಪದೇ ಶಿಸಿದನ್ನು ಜಥ 
ವಾಂಚರಾತ್ರ ಉವದೇಶಕನು ಹೇಗೆ ಮಹಾವಿಷ್ಟುನೆ ವೋ ಹಾಗೆಯೇ ವೈಖಾನ 
ಆಗಮದ ಭರ ಹ ಶ್ರೀಮನ್ನಾ ರಾಯಣನೇ ! 

ಈ ಶಾಸ್ತ್ರವು ವೈ ವೆ, ಖಾನ ಹೆಸರಿನಿಂದಲೆ ¢ ಕರೆಯಲ್ಪ ಡುತ್ತದೆ. 


“ಶ್ರೀಲಕ್ಷ್ಮೀ ವ ಶಿಷ ಷ್ಟಾದ್ವೆ 53 ದರ್ಶನ” ಎಂದು ಒಂದು ಶಾರೀರಕ 
ಭಾಷ ಷ್ಯವು ಪು ಈ ಆಗಮದ ಹಿರಿಮೆಯನ್ನು ಪ್ರತಿಪಾದಿಸುತ್ತದೆ. "ದಶವಿಧಹೇತು 
ಸ ಮತ್ತು “ಉತ್ತಮ ಬ ಹ್ಮ ವಿದ್ಯಾ” ಮೊದಲಾದ ಗ್ರಂಧಗಳು 
ವೈಖಾನಸ ಆಗಮದ ಶ್ರೇಷ್ಠ ತೆಯನ್ನು. ವಿಶದವಾಗಿ ತಿಳಿಸಿವೆ . ಇವುಗಳಿಗೆಲ್ಲಾ 
ನಿದರ್ಶನವಾಗಿ ತಿರುಮಲ್ಫೆ ತಿರುಪತಿಯ ವೆಂಕಟೇಶ್ವರ ದೇವಾಲಯದಕ್ಲೆ 
ಶ್ರೀನಿವಾಸನ ಆರಾಧನ ಪೂಜಾವಿಧಿ ವೈಖಾನಸ “ಆಗಮದ ಪ್ರಕಾರ 
ನಡೆಯುತ್ತಿದೆ. “ಕಲೌ ವೆಂಕಟನಾಯಕ” ಎಂದು ಅವನ ಆಜ್ಞೆ, 


ರಲ 
0 6 
C 
ತಿ 


ಲೆ 


ಶ್ರೀ ವೈಷ್ಣವ ಆಳ್ವಾರ್ರುಗಳು ಮತ್ತು ಆಚಾರ್ಯರುಗಳು ಈ ಅರ್ಚಾವ 
ತಾರಕ್ಕೆ ಹೆ ಹೆಚ್ಚು ವ್ರಾಶಸ್ತ್ಯ ನಟಿ, ರುತಾರೆ. “ಅರ್ಚಾ” ಶಬ್ದ ದ ಅರ್ಥವೂಜೆ 
ಈ ೫8 ಎಗ್ರಹವು ಅದ್ರಾಕೃ ತ ಶುದ್ಧ ಸತ್ವಮಯವಾದ ಭಗವಂತನ ದಿವ್ಯ 
ಮಂಗಳ ವಿಗ್ರಹ. ಯಾವ ರೀತಿ ಗೋಮಾತೆಯ ಶರೀರದಲ್ಲಿ ಅಮ್ಮ ತವು 
ತುಂಬಿದ್ದ ರೂ ಹಾಲು ಕೆಚ್ಚ ಲಿನ ಮುಖಾಂತರವೇ ಪಡೆಯಬೇಕೋ ಹಾ hi 


ಭಗವಂತನು ಸರ್ವವಾ ಇಸು ದೇವಾಲಯಗಳಲ್ಲಿ ಅರ್ಚಾಮೂರ್ತಿ 
ಯಾಗಿ ಕಂಗೊಳಿಸು 
ಕಾರಣ ಹಳಳ eR ಮಂತ್ರ ಪ್ರಭಾವ. ಆಯಾ ವಿಗ್ರಹಗಳಲ್ಲಿ 


ನೆಲೆಸಿ ಪೂಜೆಯನ್ನು "ಸೀಕರಿಸುತ್ತಾನೆ. ಶ್ರೀರಾಮಾಯಣ, ಮಹಾಭಾರತ 
ನಷ ಸಹ ಬ್ರ ಭಗವಂತನ ದಿವ್ಯಮಂಗಳ ವಿಗ್ರಹಗಳು ಪರ, 
ವ್ಯೂಹ, ವಿಭವ, ಅರ್ಚ ಮತ್ತು ಅಂತರ್ಯಾಮಿ ಎಂದು ಐದು ವಿಧವಾಗಿ 
ಎವರಿಸಿರುತ್ತಾರೆ. ಭಗವಂತನ ವರಸ್ವರೂಪ ಕೇವಲ ನಿತ್ಕ-ಮುಕ್ತರಿಗೆ 
ಮಾತ್ರ ಲಭ್ಯ. ಜಗದ್ರಕ್ಷಣೆಯನ್ನು ಚಿಂತಿಸುತ್ತಾ ಕ್ಷೀರ ಸಾಗರದಲ್ಲಿ ಆದಿ 
ಮೇಲೆ ಪವಡಿಸಿ ಆಶ್ರಿತರ ತಾವವನ್ನು ಪರಿಹರಿಸುವ ವ್ಯೂಹ 


ಷನ 

ಪರವಾಸುದೇವನನ್ನು ಆರಾಧಿಸುವವರು ದಿವ್ಯ ES ಮೇಲಾ ಹ 
ನಂತರ ವಿಭವಾವತಾರವಾದರೋ ತತ್ಕಾಲದಲ್ಲಿ ಜೀವಿಸಿದ್ದವರಿಗೆ ಮಾತ್ರ 
ಪ್ರ. ಅಂತರ್ಯಾಮಿ ಸರ್ವರ ಹೃದಯದಲ್ಲಿ ನೆಲೆಸಿರುತ್ತಾನೆ. ಆದರೆ 
ಅರ್ಜಾವತಾರ ಸರ್ವಕಾಲದಲ್ಲಿಯೂ, ಸಮಸ್ತ ಕಲ್ಯಾಣಗುಣಾತ್ಮಕನಾಗಿ, 
ಸರ್ವ ಸೌಂದರ್ಯ ಲಾವಣ್ಯನಿಧಿಯಾಗಿ, ಸರ್ವಫಲಪ್ರದನಾಗಿ ಪ್ರತಿ ಒಂದು 
ಗೂರಿನಲ್ಲಿಯೂ ನೆಲಸಿ ಭಕ್ತ ಕೆ ಅಭೀಷ್ಟ ಗಳನ್ನು, ಸಂಕಷ್ಟ ಗಳನ್ನು ಪರಿಹರಿಸು 
ತ್ತಾನೆ. 


ಆಧಿ 


(b 


ಲೆ 


ಊರಿನ, ರಾಷ್ಟ್ರದ, ವಿಶ್ವದ ಕ್ಷೇಮಕ್ಕಾಗಿ ಆಗಮರೀತ್ಯಾ ದೇವಾಲಯ 
ಗಳಲ್ಲಿ ದಿವ್ಯಮಂಗಳ ವಿಗ್ರ ಹಗಳನ್ನು ಪ್ರತಿಷ್ಠಾ ಪಿಸುತ್ತಾರೆ. "ಗ ವಿದೇಶ 
ಗಳಲ್ಲೂ 'ನಮ್ಮ ಭಾರತೀಯ ಸಂಸ್ಕೃತಿ, ಆಗಮಶಾಸ ಸ್ವಕೃನುಸಾ ರವಾಗಿ 
ಶ್ರೀರಾಮ, ಶ್ರೀಕೃಷ್ಣ, ವೆಂಕಟೇಶ್ವರ, ಗಣಪತಿ ಚ ಆಂಜನೇಯ 
ಮುಂತಾದ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಾ-ಅರ್ಚನಾದಿಗಳನ್ನು ನಡೆ 
ಸುತ್ತಿದ್ದಾರೆ. ಹೀಗೆ ಪ್ರತಿಷ್ಠಾಪಿಸಿರುವ ದೇವಾಲಯಗಳಲ್ಲಿ ಯಷಿಗಳಿಂದ 
ಆಳ್ವಾರುಗಳಿಂದ ಮತ್ತು ರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹಗಳು 
ಪ್ರಾಚೀನವಾದವು. ನಮ್ಮ ಊರಿನ ಲಕ್ಷ್ಮೀಜನಾರ್ಧನಸ್ವಾಮಿಯ ದಿವ್ಯ 
ಮಂಗಳ ಏಗ್ರಹವು ಮಾಂಡವ್ಯ ಯಷಿಯಿಂದ ಪ್ರತಿಷ್ಠಾಪಿತವಾದುದ್ದು 
(ಪಾರಮೇಶ್ವರ ಸಂಹಿತೆಯಲ್ಲ-ಅ. 8, ಶ್ಲೋಕ 177 ರಿಂದ 80 ರವರೆಗೆ) 


4 


ಪರವ್ಯೂಹಾದಿ ರೂವಸ್ಕ ವಿಷ್ಣೊ €2 ದಿವ್ಯಾಲಯಾದಿಷು 

ಪ್ರಾಸಾದ ಬೇರ ಪ್ರಕಾರ ಗೋಪುರ ದ್ವಾರ ಮಂಟಪಾನ್‌ || 

ಪಾಚನಾಲಯ ಪಾನೀಯಶಾಲಾ ಪುಷ್ಪಾ ದಿಮಂಟಪಾನ್‌ । 

ಧನ ಧಾನ್ಯಾಂಚಂಬರಾವಾಸ ಮಾಲಿಕಾವಲಿವಿಷ್ಟರಾನ್‌ ॥ 

ತಧಾಂಗಾಶ್ರಯ ಸದ್ಮಾನಿಗೋಶಾಲಾವಾಹನಾಸ್ಪದಾನ್‌ । 

ಅಪೂರ್ವಾನ್‌ ಅಧವಾ ಜೀರ್ಣುನ್‌ ನಷ್ಟಾಂಶ್ಲೈವೋದ್ದರಂತಿ | 

ಭಗವಂತನಿಗೆ ಈ ರೀತಿ ಆಲಯ ಪ್ರಾಕಾರ ಗೋಪುರಗಳನ್ನು 
ನಿರ್ಮಾಣಮಾಡಿ ಆರಾಧಿಸುವ ಭಕ್ತರು ಪ್ರತಿ ಒಂದು ಊರಿನಲ್ಲಿಯೂ ಇರು 
ತ್ತಾರೆ. ರಾಮ-ಕೃಷ್ಣಾದ್ಯವತಾರ ಮಾಡಿ ದುಷ್ಟ ಶಿಕ್ಷಣ... ಶಿದ್ಬರಕ್ಷಣೆ 
ಮಾಡಿ ಧರ್ಮಸಂಸ್ಥು ಪನೆ ಮಾಡಬೇಕೆಂದು ವಿಭವಾವತಾರ ಮಾಡಿದ 
ವರಮಾತ್ಮನ ಸಂಕಲ್ಪ ಪೂರ್ಣವಾಗದಿರುವುದರಿಂದ ಈ ಕಲಿಯುಗದಲ್ಲಿ 
ಅರ್ಚಾವತಾರ ಮುಖೇನ ಚೇತನರನ್ನು ಉದ್ದಾರ ಮಾಡುತ್ತಿದ್ದಾನೆ. 


ಪುಂಸಿ ವುಂಸಿ ಭವಿಷ್ಯಾಮಿ ದಾರುಲೋಹ ಶಿಲಾಮಯ । 
ಅರ್ಚಾವತಾರ ರೂಪಣ ಲೋಕೇಸ್ಮಿನ್‌ ಚತುರಾನನ ॥ 
ರ್‌ “ ಇ ಕ್ರಿ 
ಅವತಾರಂ ಕರಿಷ್ಯಾಮಿ ಹ್ರಯಾಲಕ್ಷ್ಮಾ A ಸಮನ್ವಿತಃ | 
ಪುಸಿ ಪುಂಸಿ ಭವಿಷ್ಯಾಮಿ ದಾರುಲೋಹ ಶಿಲಾಮಯ; ॥ 


ಅರ್ಚಾವತಾರದ ಮಹಿಮೆಯನ್ನು ಶತ ಸಹಸ್ರವರ್ಷ ವರ್ಣಿಸಿದರೂ 
ಪೂರ್ಣವಾಗುವುದಿಲ್ಲ ಈ ರೀತಿ ಪರಮಾತ್ಮನಲ್ಲಿ ಸರ್ವಜ್ಞ ತ್ಯ ಸರ್ವಶಕ್ತಿತ್ವ 
ಮತ್ತು ಸರ್ವವ್ಯಾವಕತ್ವಾದಿ ಗುಣಗಳು ಇರುವಲ್ಲಿ ಆ ಸರ್ವಾಂತರ್ಯಾಮಿ 
ಯಾದ ಪರಾತ್ಪರ ವಸ್ತುವನ್ನು ಪ್ರತಿಷ್ಠೆ, ಆವಾಹನಾದಿಗಳನ್ನು ಮಾಡುವ 
ಅವಶ್ಯಕತೆಯಾದರೂ ಏನು? ಅಂದರೆ 


ಯಧಾಕುಂಡಗತೋವಹ್ಹಿ ಃ ವಾಯುನಾ ಜ್ವಲಿತೋ ಭವೇತ್‌ ॥ 
ತಧಾ ಬಿಂಬಗತೋ ವಿಷ್ಣು ಕ ಮಂತ್ರೇಣಜ್ವಲಿತೋ ಭವೇತ್‌ ॥ 


ಯಾವ ರೀತಿ ಹೋಮಕುಂಡದ ಅಗ್ನಿಯು ವಾಯುವಿನ ಸ್ಪರ್ಶದಿಂದ 
ಪ್ರಜ್ವಲಿಸುತ್ತೋ ಹಾಗೆಯೇ ಬಿಂಬದಲ್ಲಿ ಮಂತ್ರರೊವದಿಂದ ಆಹ್ವಾನಿತನಾದ 


ವಿಷ್ಣು ಸಿವ ಪ್ರೆಕಾಶಿಸುತ್ತಾನೆ. ಆದ್ದ ರಿಂದ ದೇವನ್ನಾ ನಗಳಲ್ಲಿ ಭಗವಂತನನ್ನು 
ಆರಾಧಿಸುತ್ತ "ವೆ. ಈ ದೇ ವಮಂದಿರಗಳಲ್ಲಿ - ವಿಮಾನಗರ್ಭಗೃ ಹ ಪುಷ್ಪ. 
ಮಂಟವ, ಮಹಾಮಂಟಪ, ಧ್ವಜಸ್ತಂಭ, ಬಲಿಪೀಠ್ಕ ರಾಜಗೋಪುರಗಳನ್ನು 
ನಿರ್ಮಾಣ ಮಾಡುವ ಅಭಿಪ್ರಾಯ.ಸ್ತುತ್ಯವಾಗಿರುತ್ತದೆ. ಭಗವನ್ಮಂದಿರಗಳ 
ಪ್ರಾಕ ರಗಳನ್ನು ವಂಚ ಚಥೂತಮಯವಾಗಿಯೂ, ವಿಮಾನವನ್ನೂ *ರೀರವ 

ಳ ವಿಗ್ರಹವನ್ನು ಜೀವ ನನ್ನಾಗಿಯೂ ಹೇಳಿರುತ್ತಾ ದೆ, 


ಮಂಚಮಾವರಣಂ ಪೃಥ್ಲೀ ಚುತರ್ಥಾವರಣಂ ಜಲಂ | 
ತ್ರ ತೀಯಾವರಣಂ ಮರುತ್‌ ॥ 
ವ್ರಥಮಾವರಣಂ ರ್ವ್ಕೇಮ್ನಿ ಗರ್ಭಗೇಹಂ ತಥಧೋದರಂ ॥ 
ವಿಮಾನಂ ದೇಹಮಿತ್ಯುಕ್ತಂ ಪ್ರತಿಮಾ ಜೀವಮುಚ್ಯತೇ॥ 


ಎನ್ನು ವಂತೆ ಐದನೆಯ ಪ್ರಾಕಾರವು ಭೂಮಿಯಾಗಿಯೂ, ನಾಲ್ಕ 
ನೆಯ ಪ್ರಾಕಾರವು ಜಲವಾಗಿಯೂ ಮೂರನೆಯ ವ್ರಾಕಾರವು ಅಗ್ನಿಯಾ 
ಗಿಯೂ, ಎರಡನೆಯ ಪ್ರಾಕಾರವು ವಾಯುವಾಗಿಯೂ ಪ್ರಧಮ ವಾ ಕಾರ 
ಆಕಾಶವಾಗಿಯೂ, ಗರ್ಭಗೃ ಹವು ಉದರವಾಗಿಯೂ, ವಿಮಾನವಾಗಿಯೂ 
ಒಳಗಡೆ ಇರುವ ಅರ್ಜಾಮೂರ್ತಿಯು ಜೀವನನ್ನಾ ಗಿಯೂ ಹೇಳಲ್ಪ ಟ್ರಿರು 
ತ್ತದೆ. ಒಳಗಡೆ ಇರುವ ಅರ್ಚಾಮೂರ್ತಿಯು 'ಎರಾಟ್‌ ಸ್ವರೂಪವೇ 
ಹೊರಗಡೆಯಿಂದ ಕಂಡುಬರುವ ವಿಮಾನದ ಸ್ವರೂಪ, ಅರ್ಜಾಮೂರ್ತಿ 
ಸೂಕ್ಷ ಎರೂಪಿ-ವಿಮಾನ ಸ್ಲೂಲರೂಪಿ. ಈ ವಿಮಾನವನ್ನು ನೋಡಬೇಕಾ 
ದರೆ ದೇವಾಲಯದ ಒಳಗೆ ಹೋಗಬೇಕಾಗುತ್ತದೆ. ಆದ್ದ ರಿಂದಲೇ ಆಗಮ 
ಗಳು ತಿಳಿಸಿರುವಂತೆ ವಿಮಾನಕ್ಕೆ ಪ್ರತಿನಿಧಿಯಾಗಿ ಮಹಾದ್ವಾ ರಗಳಲ್ಲಿ ಗೋಪುರ 
ವನ್ನು ಪ್ರ ಪ್ರತಿಷ್ಠಾಪಿಸುತ್ತಾರೆ. ಮ ಗಂ ಪಂಕ್ತಿ ರ ಹನ್ನೆರಡ 
ರವರೆಗೆ ಆ 2೫222) ಎಂದು ಪಾದ್ಮ ಸಂಹಿತೆ ತಿಳಿಸಿರುತ್ತದೆ. 
ಮಹಾವಿಷ್ಣವು ವಾಮನನಾಗಿ ಬಂದು ತ್ರಿವಿಕ್ರ ಮನಾಗಿ ಬೆಳೆದ ವೈಭವವನ್ನು, 
ಭಗವದ್ಗಿ ತೆಯಲ್ಲಿ ತೋರಿಸಿದ ವಿಶ್ವ ರೂಪ ವೈಭವವನ್ನು, ಇನ್ನೂ ಅನೇಕ 


ಮಹಾತ ರು ಯಪಿ-ಮುನಿ, ಆ ೈರುಗಳಮೂರ್ತಿ ದರ್ಶನದಿಂದ ಒಬೊ ಬ್ಬ ಶೆ 


6 


ಚೇತನನಿಗೂ ದಿವ್ಯದರ್ಶನ ನೀಡಿ ಅದರ ಚಿಂತನೆ ಮತ್ತು ಧ್ಯಾನದಿಂದ ಅವನು 
ಸಂತುಷ್ಟನಾಗಲು ಗೋವುರಗಳಲ್ಲಿ ಪ್ರತಿಮೆಗಳನ್ನು ನಿರ್ಮಿಸುತ್ತಾ 


೬4 


ರೆ. ಭ 
ವಂತನ ವಿರಾಟ ಸ್ವರೂಪವೇ ಗೋಪ್ರರದರೂಪದಲ್ಲಿ ಕಂಗೊಳಿಸುತ್ತಿದೆ. 
ಉದಾಹರಣೆಯಾಗಿ :- 

“ಭೂಃ ಪಾದೌಯಸ್ಯನಾ ನ ವಿಯದಸುರ ನಿಲಶ್ಚ ೦ದ್ರ ಸೂರ್ಯಾಚ 
ನೇತ್ರೇ ಕರ್ಣಾವಾನಾಃ ಶಿರೋದ್ಯೌರ್ಮುಖಮಪಿ ದಹನೋಯಸ್ಕ 

ವಾಸೋಯಮಬ್ಬಿ ಃ ॥ ಅಂತಸ ೦ಯಸ್ಕ ವಿಶ್ವಂ ಸುರ ನರಖಗಗೋ 

ಭೋಗಿ ಗಂಧರ್ವ ದೈತ್ಯೆಃ ಚಿತ್ರಂ ರಂ ರಮ್ಯತೇತಂ 

ತ್ರಿಭುವನವಪುಷಂ ಎಷ್ಟು ಮೀಶಂ ನಮಾಮಿ ಗ” 
ಇತ್ಯಾದಿಗಳಿಂದ... ನಾರಾಯಣನಿಗೆ ಭೂಮಿ ಪಾದವಾಗಿಯೂ, ಅಂತರಿಕ್ಷ 
ನಾಭಿಯಾಗಿಯ್ಕೊ ಚಂದ್ರ ಸೂರ್ಯರು ದಿವ್ಯನೇತ್ರಗಳಾಗಿಯೂ, ದಿಕ್ಕುಗಳು 
ಕಿವಿಗಳಾಗಿಯೂ, ಸ್ವರ್ಗವು ಶಿರಸ್ಸಾಗಿಯೂ, ಅಗ್ನಿಯು ಮುಖ ಮಂಡಲ 
ವಾಗಿಯೂ, ಸಮುದ್ರವು ವಾಸನ್ದಾನವಾಗಿಯೂ ಇವೆ ಪರಮಾತ್ಮನ ಶ್ರೇಷ್ಠ 
ವಾದ ಉದರದಲ್ಲಿ ಎಲ್ಲಾ ಲೋಕಗಳೂ, ದೇವಾದಿಗಳೂ, ಅನುರವರ್ಗ 
ಗಳೂ, ನಾಗ, ಗಂಧರ್ವ, ಕಿನ್ನರಾದಿಗಳೂ, ನರ-ವಶು-ವಕ್ಷಿ, ಮೃಗ, ಗಿಡ 
ಮರಗಳೂ ಕ್ರೀಡಿಸುತ್ತವೋ ಆ ಮಹಾವಿಷ್ಟುವು “ಆಣೋರಣೀ ಯಾನ್‌ 
ಮಹತೋಮಹೀಯಾನ್‌” ಎನ್ನುವಂತೆ ಇರುತ್ತದೆ ಈ ಗೋಪುರ! ಗೋಪುರ 
ದಲ್ಲಿ ರಾಮ-ಕೃಪ್ಣಾದಿ ಅವತಾರ ಲೀಲೆಗಳನ್ನು ಮತ್ತು ಮೊದಲು ತಿಳಿಸಿರುವ 
ಮೂರ್ತಿಗಳನ್ನು ಸಿರ್ಮಾಣ ಮಾಡುತ್ತಾರೆ. 

ಗೋಪುರದ ಶಿಖರದಲ್ಲಿ ಕುಂಭ-ಕಲಶಗಳನ್ನು ಸ್ಟಾ ಪಿಸಬೇಕು. ಈ 
ಕಲಶಗಳನ್ನು ಸ್ವರ್ಣ, ರಜತೆ (ಬೆಳ್ಳಿ) ತಾಮ್ರ ಮತ್ತು ಸುಧೆಗಳಿಂದ ಮಾಡಿರ 
ಬೇಕು. ಸ್ಪರ್ಣವು ಐಶ್ವರ್ಯವನ್ನು, ರಜತವು (ಬೆಳ್ಳಿ) ಜ್ಞಾ ನವನ್ನು ತಾಮ್ರವು 
ಸೌಭಾಗ್ಯ ವನ್ನು ಕೊಡುತ್ತದೆ. ಸುಧೆಯು (ಗಾರೆ) ಸಕಲ ಅಭೀಷ್ಟಗಳನ್ನೂ 
ನೀಡುತ್ತದೆ. ಕಲಶಗಳ ಎಣಿಕೆ ಒಂದಾದರೆ ಸ್ವರ್ಗಫಲ. ಎರಡೆರಡಾಗಿ ಎಣಿಸಿ 
ದರೆ ಮುಕ್ತಿಯನ್ನು ನೀಡುತ್ತದೆ. ಹೀಗೆ 19 ರಿಂದ 20ರ ವರೆಗೆ ಸ್ದಾ ಪಿಸ 
ಬಹುದು. ಕಲಶವಿಲ್ಲದ ಗೋಪುರ ಶಿರವಿಲ್ಲದ ಮುಂಡದಂತೆ. ಆದ್ದರಿಂದ 
ಅವಶ್ಯವಾಗಿ ಕಲಶವನ್ನು ಪ್ರತಿಷ್ಕುಪಿಸಬೇಕು. ಗೋವುರ ಸರ್ವೇಶ್ವರನ 


7 
ಹಂಚಿತೆತ ಮಯವಾದ ವಿರಾಟ ಸ್ವರೂಪವಾದ್ದ ರಿಂದ ಗೋಪ್ರೆರಗಳಿಗೂ, 
ವ 
ಬಿಂಬಗಳಿಗೂ ಪಂಚಭೂತಮಯವಾದ ಪಂಚವರ್ಣಕಲಾವವನ್ನು ಮಾಡ 
ಬೇಕು, ಪಂಚಭೂತಗಳು ಪಂಚವರ್ಣಾಧಿದೇವತಾ- 


ಆಲಯ, ಗೋಪುರ, ಮೂಲವಿಗ್ರಹ, ವಿಮಾನ, ಬಲಿಪೀರ ಮೊದ 
ಲಾಗಿ ಈ ಐದು ಸ್ಪಳಗಳಲ್ಲೂ ಇರುವುದರಿಂದ ಗೋವುರವಿಲ್ಲದ ದೇವಾಲ 
ಯಕ್ಕೆ ಗೋವುರ ಅತ್ಯಾವಶ್ಶಕವಾಗಿ ನಿರ್ಮಾಣ ಮಾಡಬೇಕು. ವೈಖಾನಸ 
ಅಗಮದಲ್ಲಿ ದೇವಾಲಯವನ್ನು “ಕಮಲಾಲಯ?” ಎಂದು ಹೇಳಿರುತ್ತಾರೆ. 

"ವಿಮಾನಂ ಜಲಮಂ ವ್ರಷ್ಟಂ ಮೂಲಬೇರಂ ಕಂದಂ ಸಂಬಂಧಕೂರ್ಚಂ 
ಕೌತುಕಃ ಪ್ರಷ್ಟಂ ಉತ್ಸವ ಸ್ನಾನ ಬಲಿ ಬೇರಾಣಿ ಪತ್ರಾಣಿ ಆಹತ್ಕ ಕಮಲಾ 
ಲಯೆಂ” ಎಂದು ವಿರದಪಡಿಸಿರುತ್ತಾರೆ. ನಮ್ಮ ಮಾಂಡವ್ಯನಗರದ ಲಕ್ಷ್ಮಿ 
ಜನಾರ್ದನಸ್ವಾಮಿ ದೇವನ್ಹಾ ನದಲ್ಲಿ ವೈಖಾನನಾಗಮ ರೀತಿಯಿಂದ ಪೂಜಾ 
ಪ್ರತಿಷ್ಠಾವಿಧಿಗಳು ನಡೆಯುತ್ತಿದೆ. ಈ ದೇವಾಲಯದ ನಾಮಧೇಯವೂ ಸಹ 
ಕಮಲ-ಲಕ್ಷ್ಮೀ ಎಂದೇ ಪ್ರಾರಂಭವಾಗುತ್ತದೆ. ಈ ರೀತಿಯಾದ ಗೋಪುರ 
ವನ್ನು ಯತೀಂದ್ರ ಪ್ರವಣ ಪ್ರಭಾವದಲ್ಲಿ 

“ದೂರೇಸ್ದಿ ತೇಪಿಮಯಿ ದೃಷ್ಟಿಪಥಂ ಪ್ರಪನ್ನೇ 

ದುಖಂವಿಹಾಯ ಪರಮಂ ಸುಖಮೇಶ್ಯತೀತಿ 

ಮತ್ಸೇವಯನ್‌ ಮನಚುಂಬಿ ಮತಾರ್ಕಿಹಂತಃ 

ತದ್ಗೊ ಪುರಂ ಭಗವತಃ ಶರಣಂ ಪ್ರವದ್ಯೇ I” 

ನಮ್ಮ ಹಿರಿಯರು ಹೀಗೆ ಗೋಪುರವನ್ನೇ ಭಗವಂತನ ಸಾಕ್ಷಾತ್ಕಾರ 
ವೆಂದು ಧ್ಯಾನಮಾಡಿ ಪ್ರಪತ್ತಿ ಮಾಡಿರುತ್ತಾರೆ, ದೇವಾಲಯ ಎಲ್ಲಿದೆ ಎಂಬು 


ದನ್ನು 
ಮೊದಲು ದೃಷ್ಟಿ ಗೋಚರವಾಗುತ್ತದ 


ಹಾಗಾದರೆ--ನೂರಾರು ವರ್ಷ ಪ್ರಾಚೀನವಾದ ಈ ದೇವಸ್ಥಾನದ 

ಗೋಪುರ ಏಕೆ ಇರಲಿಲ್ಲ? ಅದಕ್ಕೆ ಕಾರಣ-ಇಡು ಒಂದು ಆಗ್ರಹಾರ. ಇ 

ದೇವಾಲಯದ ಅತಿ ಸಮೀಪದಲ್ಲೇ ಮನೆಗಳನ್ನು ಕಟ್ಟಿದ್ದರು ಗೋಪುರ 
ih; ಓಂ 


30% 1] 


ನೆರಳು ಮನೆಗಳ ಮೇಲೆ ಬೀಳಬಾರದೆಂದು ಶಾಸ್ತ್ರ. ಕಾಲಕ್ರಮದಲ್ಲಿ ಮಸೆ 
ಗಳು ನೆಲಸಮನಾಗಿವ. ಈಗ ಗೋಪುರ ನಿರ್ಮಾಣವಾಗಲು `ಶ್ರೀ ಲಕ್ಷಿ 
ಮ 


ಜನಾರ್ಥನನ' ಅಂತಃಪ್ರೇರಣೆಯೇ ಮೂಲಕಾರಣ ! 
ಜ್‌ 


ಈ ದೇವಸ್ಥಾನದ ಮುಖ್ಯ ಕಾರ್ಯಕರ್ತರಾದ ಶ್ರೀ ಉ. ಪೇ ಎನ್‌. ಎ. 
ಧಿ 
ಶಿಂಗ್ಲಾಚಾರ್ನ್ದರ ದೌಹಿತ್ಯ ಚಿ। ರವಿ ಎಂಬ ಬಾಲಕ "ಬಾಲ್ಡುದಪಿ ವ್ರಭ್ಛತಿಃ" 
ಇನಿ 


ವು 
ಎನ್ನು ವಂತೆ ಚಿಕ್ಕವಯಸ್ಸಿನಿಂದಲೇ ಪ್ರಹ್ಲಾದನ ಹಾಗೆ ಭಗವದ್ಗಕ್ತಿಯುತ. 
ಇ ~ ೧ 

ಸ್ವಾಭವಿಕವಾದ ಈ ಗುಣದಿಂದ ಮನೆಯೆಲ್ಲಿ ಪ್ರತಿ ದಿನ ದೇವರ ವಿಗ್ರಹ 
ಗೋಪುರಗಳನ್ನು ಇಟ್ಟುಕೊಂಡು ಆಡುವಾಗ ಮತ್ತು ದೇವಸನ್ಹುನಕ್ಕೆ 
ಬಂದಾಗ ತನ್ನ ತಾತನವರನ್ನು - ನಮ್ಮ ಊರಿನ ದೇಎಸ್ಹಾನಕ್ಕೆ ರಳ 
ಏಕ್ಸೆ ಇಲ್ಲ, ಕಟ್ಟಿಸು ಎಂದು ತೊಂದರಪಡಿಸುತ್ತಿದ್ದನು. ಆಗ ಆ ಮಾತು 
ವಿನೋ ದೋಕ್ತಿಯಾಗಿದ್ದಿತು. ಒಂದು ದಿನವಾದರೆ ಎಲ್ಲರೂ ಮರೆತುಬಿಡುತ್ತಿ 
ದ್ದರು. ಆದರೆ ಭಗವತ್ರೇರಣೆಯಿಂದ ಪದೇ ವದೇ 5 ವರ್ಷದ ಬಾಲಕ 


ಎ 


ಹೆ. -ತ್ರಿದ್ದು ದಕ್ಕೆ ಕಾರಣ 


ಶಾಸ್ತಾ ವಿಷ್ಣುರಶೇಷಸ್ಥ ಜಗತೋಯೋ ಹ್ಹದಿಸಿ ತಃ ॥ 
ಣ ಲಥ 
ಎನ್ನು ವಂತೆಯೇ ಈ ಬಾಲಕನ ಮೂಲಕ ಪ್ರೇರೇಪಿಸಿ 500-600 


ಕೆ ೇಜನಾರ್ಧನನ್ವಾಮಿಯ ಮಹಿಮೆಯನ್ನು ನನ್ನಿಂದ ವರ್ಣಿ 
ಸಲು ಹೇಗೆ ತಾನೇ ಸಾಧ್ಯ; ಈ ವವಿತ್ರವಾದ ಕಾರ್ಯಕ್ಕೆ ಘನ ಸರ್ಕಾರ 


9 


ಎಂದರೆ ಮುಜರಾಯಿ ಇಲಾಖೆಯಿಂದ ಅತ್ಯ ಧಿಕ ಸಹಾಯ ನೀಡಿರುತ್ತಾರೆ. 
ದಿವ್ಯಕ್ಷ ತ್ರಗಳಲ್ಲಿ ಈ ರೀತಿಯ ಆಶ್ಚರ್ಯ ರ ಜ್‌ ಸಂಗತಿಗಳು ನಡೆದಿರುವುದು 
ಗತ ಪಕ ವೃಷ್ಣಃ ವರು ಪ ಪ್ರಪ್ರಥಮವಾಗಿ ಪರಿಸುವ “ಶ್ರೀ ಶೈ ಶೈಲೇಶ ದಯಾ 
” ಸ್ತುತಿಯನ್ನು ಸುಧಾಶ್ರಯನೆಂಬ ಶ್ರೀ ಕಾ ಅಧವಾ ಅಳ 
ಬಎಯಮಣವಾಳನು ¥ ವರ್ಷದ ಬಾಲಕನಾಗಿ ಬಂದೇ ಆಚಾರ್ಯರನ್ನು ಸ್ತುತಿ 
ಸಿದನು. ಹಾಗೆಯೇ ಈ ಬಾಲಕನೂ ಭಗವಂತನ ದಿವ್ಯ ಗೋಪುರ ನಿರ್ಮಾಣಕ್ಕೆ 
ಪ್ರೇರಕನಾದನು. ಈ ರೀತಿ ಅರ್ಚಾವತಾರದಲ್ಲಿ ಭಗವಂತನು ತನ್ನ ಅಭೀಷ್ಟ 


ವನ್ನು ಭಕ್ತರ ಮುಖೇನ ಪಡೆಯುತ್ತಾನೆ. ಈ ಊರಿನ, ರಾಷ್ಟ್ರ ದ, ವಿಶ ದ 
ಎಲ್ಲಾ ವರ್ಗದ ಮಂಗಳವನ್ನು ೦ಟು 
ಮಾಡಬೇಕೆಂದು ಹ ಹೃತ್ಪೂರ್ವಕವಾಗಿ 
ಪ್ರಾರ್ಧಿಸುತ್ತೇನ 
“ಸರ್ವೆೇಃ 
ಐ 
ಅಧಿಕ ಆವಾಢ ಶಿರುನಾರಾಯಣನ್‌, 


ಪ.ದಮ- 
ಪ್ರಧಮ ದ್ವಿತೀ ಮಂಡ್ಯ. 








ಜಹಾ 


ಕಗ 
ಒಂದರ 


ಶ್ರೀ ರೇಡಿಯೋ ಎಲೆಕಿಕಲ್ಸ್‌ 


ಜೈನ್‌ ಸ್ಟ್ರೀಟ್‌, - ಮಂಡ್ಯ 





ನಹಿ 


ಅಧಿಕೃತೆ ಮಾರಾಟಗಾಕರು 





ನ ಲ್ಯಾಂಪ್‌ಗಳು 

ಸ್ಟ್ರೀಜ್‌ ಪ್ರೆಷರ್‌ ಕುಕ್ಕ ರ್‌ 

ರ್ಯಾಲಿ ಮತ್ತು ಒರಿಯಂಬ" ರ್ಫ್ಯಾಗಳು 
ಆಲ್ಲಿ ನ್‌ ರೆಫಿ »)ಜರೇಟರುಗೆಳು 





ಸಡಾ ಕಾಟಾ ಲಾರಾ ತಾಕಾ ಹಣಾ 


ಸೂಟ್‌ ಆಲ್‌ ಪ್ರಿಂಟರ್ಸ್‌, ಬೆಂಗಳೂರು-33 





